ತ್ರೆ ವಸಂತಲಕ್ಷ್ಮಿ 


ತುಮಕೂರು ಜಿಲ್ಲೆಯ ಕೇಶನಶಿಲ್ಪಗಳು 


ಅರುಣ ಸರಸಿಜ ಶ್ರೀ ಸೋದರೈರುತ್ಯು 
ದಾರೈರಖಿಲ ಭುವನ ರಕ್ಷಾ ದೀಕ್ಷಿತ್ಸೆರ್ದುಷ್ಠಿ 
ತರುಣ ತುಲಶಿಮಾಲಾಲಂಕೃತೋರುಸ್ಥ ಳ ಶ್ರೀ 


ಕರುಣಯೆತಿ ಕದಾನಃ ಕೇಶವೇಶಃ ಕೃಪೇಶಾಃ ॥|1 


ದಕ್ಷಿಣಭಾರತದ ಪ್ರಮುಖ ಅರಸು ಮನೆತನ 
ಗಳಲ್ಲಿ ಹೊಯ್ಸಳ ವಂಶವು ಒಂದಾಗಿದ್ದು, ಇವರ ಕಾಲ 
ದಲ್ಲಿ ಕನ್ನಡನಾಡು ಸಾಹಿತ್ಯ ಮತ್ತು ಕಲೆಗಳಲ್ಲಿ ವಿಶೇಷ 
ಪ್ರಗತಿ ಸಾಧಿಸಿರುವುದನ್ನು ಕಾಣುತ್ತೇವೆ. ಬೇಲೂರು 
ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳ 
ಶಿಲ್ಪಗಳು ಇವರ ಕಲೆಯಲ್ಲಿ ಎದ್ದು ಕಾಣುವಂತಹವಾಗಿವೆ. 
ಕರ್ನಾಟಕದಲ್ಲಿ ಸುಮಾರು ಇನ್ನೂರೆವತ ಕ್ಕೂ ಹೆಚು 
ಜೃ ಇದ್ರೂ ಜ 
ದೇವಾಲಯಗಳನ್ನು ಇವರ ಕಾಲದಲ್ಲಿ ಕಟ್ಟಲಾಗಿದ 
ಣ್‌ ಬಿ ಎ 
ನಾತ್ರ ಇಂದಿಗೂ ಸುಸ್ಥಿತಿಯಲ್ಲಿ 


(4 
ಆ 
ಹ 
| 
೮ 
- 


ನೆಯು ಕರ್ನಾಟಕದಲ್ಲಿ .ಶೊಸು. 
೧೦ನೇ ಶತಮಾನದ ನಂತರದಲ್ಲಿ ವೈಷ್ಣವಧರ್ಮವು 


ವ್ಯಾಪಕವಾಗಿ ಹರಡಿತು. ವಿಷ್ಣುವೇ ಸರ್ವಲೋಕಾಧಿ 


2 
(3 
ಲ್ಪ 
ತಿ 
೪ 
(Ce 


1. 


ಇತಿಹಾಸ ದರ್ಶನ 


ಪತಿ ಎಂಬ ಭಾವನೆ ಬೆಳೆದು ವಿಷ್ಣುವಿನ ಆರಾಧನೆಯು 
ಪ್ರಮುಖವಾಯಿತು. ವೈಷ್ಣವಾಗಮಗಳಲ್ಲಿ ವೈಖಾನಸ 
ಮತ್ತು ಪಾಂಚರಾತ್ರಾ ಆಗಮಗಳೆಂದು ಎರಡು ವಿಭದ 
ಆಗಮಗಳಿವೆ. ಇವುಗಳಲ್ಲಿ ಶ್ರೀ ರಾಮಾನುಜಾಚಾರ್ಯರು 
ಪಾಂಚರಾಶ್ಟ್ರ ಆಗಮವನ್ನು ಪುರಸ್ಕರಿಸಿದರು. ಪಾಂಚ 
ರಾತ್ರ ಆಗಮದಲ್ಲಿ ಕೇಶವಾದಿ ಚತುರ್ವಿಂಶತಿ ಮೂರ್ತಿ 
ಗಳ ಬಳಕೆ ಹೆಚ್ಚಾಗಿದೆಯೆಂದು ವಿದ್ವಾಂಸರು ತಿಳಿಸು 
ತ್ತಾರೆ.2 ಇದರಂತೆ, ಸು. ೧೧ನೇ ಶತಮಾನದಲ್ಲಿ ಮತ್ತು 
ನಂಶರದ ಕಾಲದಲ್ಲಿ ಹೊಯ್ಸಳರ ನಾಡಿನ ಅನೇಕ ಭಾಗ 
ಗಳಲ್ಲಿ ಕೇಶವನ ದೇವಾಲಯಗಳು ನಿರ್ಮಾಣಗೊಂಡಿವೆ. 

ವಿಷ್ಣುವಿನ ವಿವಿಧ ರೂಪಗಳಲ್ಲಿ ಕೇಶವನ ರೂಪವು 
ಹೆಚ್ಚು ಜನಪ್ರಿಯವಾಗಿದೆ. ಕೇಶವನ ಮಹಿಮೆಯನ್ನು 
ಗಮನಿಸಿದಾಗ, ವಿಷ್ಣುವು ಕೇಶಿ ಎಂಬ ರಾಕ್ಷಸನನ್ನು 
ವಧಿಸಿ ಲೋಕಲ್ಯಾಣವನ್ನು ಉಂಟುಮಾಡಿ, ಕಷ್ಟವನ್ನು 
ಪರಿಹರಿಸಿದ್ದರಿಂದ ಕೇಶವನೆನಿಸಿದನೆಂದು. ತಿಳಿದು 
ಬರುವುದು. ಬಹುಶಃ "ಕೇಶವಃ ಕ್ಲೇಶ ನಾಶಾಯ' 
ಎನ್ನುವ ಭಾವನೆ ಇದರಿಂದಾಗಿರಬಹುದು. ಇದರಂತೆ 
'ಕೇಶ' ಎಂದರೆ ಸುಂದರವಾದ ಮುಡಿ (ಕೂದಲು) 
ಎಂದೂ ಅರ್ಥವಿದೆ. ಕೇಶವ ಎಂಬುದು ಕೃಷ್ಣನ 
ಇನ್ನೊಂದು ಹೆಸರಾಡ್ದರಿಂದ "ಮುಡಿ'ಯಿಂದಲೇ ಈ 


ಎಪಿಗ್ರಾಫಿಯ ಕರ್ನಾಟಕಾ, ಸಂಪುಟ ೫ (ಹಳೆಯ ಆವೃತ್ತಿ), ಬೇಲೂರು, ಶಾಸನ ಸಂಖ್ಯೆ ೧೬ 
2. ಎಸ್‌. ಕೆ. ರಾಮಚಂದ್ರರಾವ್‌ : ಮೂರ್ತಿಶಿಲ್ಪ : ನೆಲೆ ಹಿನ್ನೆಲೆ, ಬೆಂಗಳೂರು, ೧೯೭೫, ಪು. ೧೪೨ 


ಹೆಸರು ಉಂಟಾಗಿರಲೂಬಹುದು. ಹಾಗೆಯೇ, ಈ ಪದ 
ವನ್ನು ಬಿಡಿಸಿ "ಕ' ಎಂದರೆ ಬ್ರಹ್ಮ ; “ಈಶಃ” 
ಎಂದರೆ ಈಶ್ವರ; ಕೆ. ಈಶಃ + ವ ಎ ಕೇಶವ. 

೬೩ 


ಎಂದು ಹೇಳಿ ಶಿವ, ಬ್ರಹ್ಮ ಇಬ್ಬರಿಗೂ ಒಡೆಯನಾದ ತುರುವೇಕೆರೆ, ನಾಗಲಾಪುರ, ಬೆನಕನಕೆರೆ, 


*ಪರಮೇಶ್ವರ'ನೆಂದು ಆರ್ಥೈಸಿ ಮಹಿಮೆಯನ್ನು ಮೊದಲಾದ ಸ್ಥಳಗಳಲ್ಲಿ ಚೆನ್ನಕೇಶವ ಜಟಾಯು 90: 


ಹೊಗಳುತ್ತಾರೆ. ಒಟ್ಟನಲ್ಲಿ ವಿಷ್ಣುವಿನ ವ್ಯೂ ಧದ 
ರೀತಿಯನ್ನು ಗಮನಿಸಿದರೆ, ಕೇಶ ವನ ವು ಪರ 
ವಾಸುದೇವನಿಂದ ಸ್ವತಃ ರೂಪಾಂತರಗೊಂಡ ಮೊದಲ 
ರೂಪವಾಗಿದ್ದು, Md ರೂಪದಲ್ಲಿ ಭಗೆವಂತನಲ್ಲಿರುವ 
ವ್ರ 
[AY 


ಅರಳುಗುಪ್ಪೆಯ ಕೇಶವ ದೇವಾಲಯವು 
ಹೊಯ್ಸಳರ ಶೈಲಿಯ ಸುಂದರವಾದ ದೇವಾಲಯಗಳಲ್ಲಿ 
ಒಂದಾಗಿದೆ. ಈಗ ಈ ದೇವಾಲಯದ ಗರ್ಭಗೃಹದಲ್ಲಿ 
ರುವ ಗರುಡಪೀಠದ ಮೇಲೆ ಸಮಭಂಗಿಯಲ್ಲಿ ಸ್ಥಾ ನೀಕ 


ಷಡ್ಗುಣೈಶ್ವ ಸಾ ತುಂಬಿರುತ್ತದೆ. ಆದ್ದರಿಂದಲೇ a ವ ಪಟ್ಟಿಕೆಗಳುಳ್ಳ 
ಕೇಶವನ ರೂಪವು ಅತ್ಯಂತ ಮಹಿಮೆಯುಳ್ಳದ್ದೂ ಜನ ಕೌದ ಕೇಶವನ ಬಿಂಬವಿದ್ದೆ ಎರಡು ಪ 
ಷ್‌ 7 ಪ್ರಭಾವಳಿಯ ಸಿಂಹಲಲಾಟದ ಕೆಳಗೆ ಕೇಶವನ ಬಿಂಬ 
ಪ್ರಿಯದ್ದೂ ಆಗಿದೆ ಘಃ 
ವಿದೆ. ಪ್ರಭಾವಳಿಯಲ್ಲಿಯ ಬಳ್ಳಿಯ ನಡುವೆ ಎಷ್ಟು 

ಈ ಕೇಶವನ ಶಿಲ್ಪವನ್ನು ನಿರ್ಮಿಸಿರುವುದನ್ನು ವಿನ ದಶಾವತಾರದ ಚಿಕಣಿಬಿ ನಿಂಬಗಳನ್ನು ಬಿಡಿಸಲಾಗಿದೆ. 
ನೋಡಿದರೆ, ಸುಮಾರು ಎಲ್ಲಾ ಬಿಂಬಗಳು ಒಂದೇ ಈ ಮಕರತೋರಣವು ಎರಡುಕಡೆ ಜೋಡಿ ಕುಡ್ಕ 
ರೀತಿಯಲ್ಲಿಯೂ ಸುಂದರವಾಗಿಯೂ ಇವೆ. ಆಂತೆಯೇ, ಸ್ತಂಭಗಳ ಮೇಲೆ ನಿಂತಿದೆ. 


ಕೇಶವನ ಹೆಸರಿನ ಹಿಂದೆ, ಸುಂದರ ಎಂಬ ಅರ್ಥದಲ್ಲಿ 
“ಚೆನ್ನ' ಪದವು ಸೇರಿ "ಚೆನ್ನಕೇಶವ'ನೆಂದೇ ಕರೆಯಲಾ 
ಕೇಶವದೇವರ ಶಿಲ್ಪವನ್ನು ನಿರ್ಮಿಸುವಲ್ಲಿ 
ಶಿಲ್ಪಿಯು ಪೀಠವನ್ನು ಭದ್ರಪೀಠವನ್ನಾಗಿಸಿ, ಅದರ 


ಗಿದೆ. 


ಸುಮಾರು ೪ ಅಡಿ ಎತ್ತರವಿರುವ ಕೇಶವನ 
ಬಿಂಬದಲ್ಲಿ ಕರಂಡಮಕುಟವನ್ನೂ ಕಿವಿಗಳಲ್ಲಿ ಮಕರ 
ಕುಂಡಲಗಳನ್ನೂ ಕಾಣುತ್ತೇವೆ. ಕಣ್ಣುಗಳು ಅಗಲವಾ 
ಗಿದ್ದು ಕೊರಳಲ್ಲಿ ಕಂಠಿಕೆ, ಉರಹ ಾರಗಳೂ ಯಜ್ಞೋಪ 


ಮೇಲೆ ಪದ್ಮದಳಗಳನ್ನು ಬಿಡಿಸಿರುತ್ತಾನೆ. ಪಾಣಿವಟದ ಎ ಹ ಸಿ 
ಅ ತ ಆತಿ ಟ ಮೀತ ಮತ್ತು ವೈ ಜಯಂತಿಯೂ ಇವೆ. ಕೆಗಳಲಿ 
ನಳಿಕೆಯಂತೆ ಈ ಪೀಠದ ನಳಿಕೆಯು ದೇವರ ಎಡಗಡೆಗೆ ka ೪ 


"ಬಂದಿರುತ್ತದೆ. 
ಬ್ರಹ್ಮ ಮತ್ತು ಶಿವನ ಸಂಕೇತಗಳ ಮೇಲೆ ಕೇಶವನನ್ನು 
ನಿಲ್ಲಿಸಿ, ಕೇಶವನು ಸರ್ವಾಧಿಪತಿ ಎಂಬುದನ್ನು ಸೂಚಿಸಿ 
ರುವುದಾಗಿರಬೇಕು. ಹೀಗಾಗಿ ತ್ರೆ ಪುರುಷರ ಸಂಮ್ಮಿಲನ 
ದಂತಿರುವ ಈ ಕೇಶವನ ರೂಪವು ಎಲ್ಲರ ಗೌರವ 


ಶವ ದೇವಾಲಯಗಳು ಹೊಯ್ಸಳರ ಕಾಲದ 
ಕೆ 


ಕಂಕಣವೂ ಕಾಕ ನಲ್ಲಿ ಕ ಗೆಜ್ಜೆ, ಕಾಲ್ಕಗಡವೂ ಇವೆ. 
ಈ ದೇವನ ಇಬ್ಬದಿಯಲ್ಲೂ ಸ್ಥಿ ್ರೀಬಿಂಬಗಳಿದ್ದು, ಅವು 
ಗಳಲ್ಲಿ Rie pe ದೇವಿಯ ಕೈಗಳಲ್ಲಿ ಕಳಶ 
ಮತ್ತು ಕಮಲಗಳನ್ನೂ ಎಡಗಡೆ ಇರುವ ದೇವಿಯ 
ಕೈಗಳಲ್ಲಿ ಕಳಶ ಮತ್ತು ಪಾಶಗಳನ್ನೂ ಕಾಣ 
ಸ ದೆ ದೈವದಂತೆ ಜನಪ್ರಿಯವಾಗಿದೆ. ಆದರೆ ಈ ಕೇಶವಬಿಂಬವು ಪೀಠಕ್ಕೆ ಹೋಲಿ ips 
ಈ ಚಿಕ್ಕ ಬಿಂಬವಾಗಿದ್ದು, ಮರನು ಜೆ ದೆ. 
ದೇಷಾಲಯಜ ನವರಂಗದಲ್ಲಿ ಕೇಶವನ ಮುರಿದಿರುವ 


ಬಹುಶಃ ಶಿಲ್ಪಿಯ ಈ ಮೂಲಕ 


೮ 
ಇಯ 

ತಗಿ 

8 


ವಿಶೇಷವಾದ ಕೊಡುಗೆ ಎನ್ನಬಹುದು. 
ಡೆ ಬಿಂಬವೊಂದಿದ್ದು, ಮೈಸೂರು ಪುರಾತತ್ತ್ವ ಇಲಾ 
ಪ್ರಸ್ತುತ ಪ್ರಬಂಧದ € ದ್ದೆ €ಶವಾದರೂ ತುಮ ಖೆಯ ವರದಿಯಲ್ಲಿ ಇದು ಮೂಲಜಂಜವಾಗದ್ದು ರ 
ಕೂ ಜಿಲ್ಲ ಯ ಕೇಶವ ದೇವಾಲಯಗಳ ಹೊಯ್ಸಳರ ಬೇಕೆಂದು ಊಹಿಸಲಾಗಿದೆ." ಮ ಬಾಡು 
ಕಾಲದ ಚೆನ್ನಕೇಶವ ಶಿಲ್ಪಗಳ ಬಗೆಗೆ ಬೆಳಕು ಚೆಲ್ಲ ಈ ಬಿಂಬವು ಹೊಯ್ಸಳರ ಶೈಲಿಯ ಸುಂದರವಾದ 
ಜೇಕೆಂಬುದೇ ಆಗಿದೆ. ಈ ಜಿಲ್ಲೆಯ ಅರಳುಗುಪ್ಪೆ, ಬಿಂಬವೇ ಆಗಿದ್ದು, ಈಗಿರುವ ಬಂದ ಚೆನ್ನಾಗಿದೆ. 
3. ಜ್ಞಾನ, ಬಲ, ಐಶ್ವ ರ್ಯ, ವೀರ್ಯ, ಶಕ್ತಿ, ತೇಜಸ್ಸು--ಈ ಗುಣಗಳನ್ನು ಷಡ್ಸು ಣೈ ಶ್ರ ಯ ೯ವೆನ್ನು ವರು. 
4, ಹೊಯ್ಸಳರ ರಾಜ್ಯ ದಲ್ಲಿ ಕೇಶವಪ ದಂತಹ ಚಳುವಳಿಯೊಂದು ನಡೆದಿರುವ "ಸಾಧ್ಯ ತೆಗಳನ್ನು ಕಳ್ಳಪಾಕುವರೂಡ್ರ, ಈ 


೬೪ 


(| 


ಕೇಶವಪಂಥದ ಆಧಿದೈ ವ ವಿಷ್ಣು ವಿಪ ವ್ಯೂ ಹಮಾೂರ್ತಿಗಳಲ ್ಲಾಬ್ಬ ನಾದ ಕೇಶವನೇ ಆಗರಳಿಟಾ, ಈ ಪಂಥದ ಮುಂಚೂಣಿ 
ಯಲ್ಲಿ ಯಾರಿದ ರು ಇದ ವ್ಯಾ ಪಕ ER, ಹರವು” ಎಷ್ಟು ಮುಂತಾದವುಗಳ ಬಗ್ಗೆ ವಿವರವಾದ ಅಧ್ಯಯನ. 
ನಡೆದಲ್ಲಿ ಇನ್ನೂ ಹೆಚಿ ನ ಚಂಗಳಿಗಳು ಬು. ಶು ಾಇರಬರಬಹುದಾಗಿದೆ. 

ಆನ್ಯೊಯೆಲ್‌ ರಿಪೋರ್ಟ್‌ ಆಫ್‌ ದಿವೆ ಮೈಸೂರು ಆರ್ಕಿಯಾಲಾಜಿಕಲ್‌ ದಿಪಾ ರ್ಟ್‌ಮೆಂಟ್‌, ೧೯೩೫, ಪ್ರ. ೦ 


ಸ ಸಾವ್‌: 


ಅರಳುಗುಪ್ಪೆಯ ಕಲ್ಲೇಶ್ವರ ದೇವಾಲಯದಲ್ಲಿ 
ರುವ ಕೇಶವನ ಬಿಂಬವು ಸಹಾ ಹೊಯ್ಸಳರ ಶೈಲಿಯದೇ. 
ಆದರೆ ಇದನ್ನು ಇಲ್ಲಿ ಪರಿವಾರದೇವತೆಯಂತೆ ಇಡಲಾ 
ಗಿದೆ. 


ತುರುವೇಕೆರೆಯ ಕೇಶವ ದೇವಾಲಯದ ಶಿಲ್ಪವು 
ಸರಿಯಾದ ಸಂರಕ್ಷಣೆ ಸಿಗದೆ ಕಳಾಹೀನವಾದಂತಿದೆ. ಈ 
ಶಿಲ್ಪವನ್ನು ನಿರ್ಮಿಸಿರುವ ಶಿಲ್ಪಿಯು ಬಹುಶಃ ಹೆಚ್ಚು 
ನುರಿತವನಲದಿರಬಹುದು. ಅಂತೆಯೇ, ಹೊಯ್ಸಳರ 
ಕಾಲದ ಶಿಲ್ಪವಾದರೂ ಇದು ಅವರ ಕಾಲದ ಶಿಲ್ಪವೇ 
ಎಂದು ಅನುಮಾನ ಬರುವಷ್ಟರಮಟ್ಟಿಗೆ ಅಂದಗೆಟ್ಟಿದೆ. 
ಆದರೆ ಸರಿಯಾಗಿ ಗಮನಿಸಿದರೆ, ದೇವರಿಗೆ ಬಿಡಿಸಲಾಗಿ 
ರುವ ನೀಳವಾದ ಬೆರಳುಗಳು, .ಮಕುಟದಲ್ಲಿ ಬಿಡಿಸಲು 
ಯತ್ನಿಸಿರುವ ಮಣಿಮಾಲೆ, ಪ್ರಭಾವಳಿಯಲ್ಲಿ ಮೂಡಿಸಿ 
ರುವ ದಶಾವತಾರದ ಚಿಕಣಿಬಿಂಬಗಳು ಹಾಗೂ 
ಮಕರತೋರಣವನ್ನು ಬಿಡಿಸಿರುವ ಮಾದರಿಗಳು ಈ 
ಬಿಂಬವು ಹೊಯ್ಸಳರ ಶೈಲಿಯಲ್ಲಿಯೇ ನಿರ್ಮಿತವಾದ 
ದ್ವೆಂದು ದೃಢಪಡಿಸುತ್ತವೆ. ಈ ಬಿಂಬವು ಸುಮಾರು 
೪ ಆಡಿ ಎತ್ತರದ ಮೂರ್ತಿಯಾಗಿದೆ. ಇದರ ಅಂಗ 
ವಿನ್ನಾಸದಲ್ಲಿ ಉದರಭಾಗವು ವಿಸ್ತಾರವಾಗಿದ್ದು, 
ಮೂರ್ತಿಯನ್ನು ಅಂದಗೆಡಿಸಿದೆಯೆಂದು ವಿದ್ವಾಂಸರು 
ಉಲ್ಲೇಖಿಸುತ್ತಾರೆ. ಇದು ಹೊಯ್ಸಳರ ಶೈಲಿಯ 
ಸಾಮಾನ್ಯವಾದ ಬಿಂಬವಾಗಿದೆ. 


ನಾಗಲಾಪುರದ ಕೇಶವ ದೇವಾಲಯವು ಹೊಯ್ಸ 
ಳರ ಕಾಲದ ಸುಂದರ ದೇವಾಲಯವಾಗಿದೆ. ಆದರೆ 


ಗರ್ಭಗೃಹದಲ್ಲಿ ಈಗ ಇರುವ ಬಿಂಬವು ವಿಷ್ಣುವಿನದೇ 
ಆದರೂ ಇದು ಕ್ರಮವಾಗಿ ವರದಹಸ್ತ, ಚಕ್ರ, ಶಂಖ 
ಮತ್ತು ಕಟೀಹಸ್ತಗಳನ್ನೊಳಗೊಂಡಿರುವುದರಿಂದ ಕೇಶವ 


ಸದ್ಲವೆಂದು ತಿಳಿಯಬಹುದು. ಇದರಂತೆ, ಬಿಂಬದಲ್ಲಿ 
ಕಾಣಬರುವ ಆಭರಣದ ಎನ್ಯಾಸ ಮತ್ತು ಅಂಗವಿನ್ಯಾಸ 


ಎಕ್ಸೆಂದಲೋ ತಂದಿಡಲ್ಪಟ್ಟಿರುವುದಾಗಿದೆಯೆಂದು ಪೀಠದ 
ಆಧಾರದಿಂದ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. 


ಸಾ ಲಾ ಪಾಪೋ ಚ 
ಆದ್ದರಿಂದ ಈ ದೇವಾಲಯದಲ್ಲಿ ಕೇಶವ ಇಲ್ಲ. 


6. ಅದೇ, ೧೧೩೪, ಪು. ೨೮ 


ಇತಿಹಾಸ ದರ್ಶನ 


ಮೂರ್ತಿಯು ನಂತರದ ಕಾಲದ್ದಾಗಿದ್ದು. . 


ನಾಗಲಾಪುರದ ಬಳಿಯಲ್ಲೇ ಇರುವ ಮತ್ತೊಂದು 
ಗ್ರಾಮವೆಂದರೆ ಬೆನಕನಕೆರೆ. ಇಲ್ಲಿಯೂ ಒಂದು ಚೆನ್ನ 
ಕೇಶವ ದೇವಾಲಯವಿದೆ. ಆದರೆ ಈ ದೇವಾಲಯವು 
ಒಮ್ಮೆ ಜೀರ್ಣೋದ್ಧಾ ರವಾಗಿರುವುದರಿಂದ ಈ ದೇವಾ 
ಲಯದ ಮೂಲಸ್ವರೂಪದ ಬಗೆಗೆ ಏನೂ ತಿಳಿಯು 
ವಂತಿಲ್ಲ. ಆದರೆ ವೇದಿಕೆಯ ಮೇಲೆ ಕಟ್ಟಲಾಗಿದ್ದ ದೇವಾ 
ಲಯವೆಂದು ಇಂದು ಮಣ್ಣಿನ ಗುಡ್ಡದ ಮೇಲಿರುವ 
ಕಾರಣದಿಂದ ಊಹಿಸಬಹುದಾಗಿದೆ. ಈ ದೇವಾಲಯದ 
ಗರ್ಭಗೃಹದಲ್ಲಿ ಸ್ವಲ್ಪವೂ ಮುಕ್ಕಾಗದಿರುವ ಹೊಯ್ಸಳರ 
ಶೈಲಿಯ ಕೇಶವನ ಬಿಂಬವಿದ್ದು, ಕುಡ್ಕಸ್ತ ೦ಭಗಳನ್ನು 
ಧರಿಸಿರುವ ಮಕರತೋರಣದ ಕೆಳಗೆ ಸಮಭಂಗಿಯಲ್ಲಿ 
ನಿಂತಿದೆ. ಕೇಶವನು ಕೈಗಳಲ್ಲಿ ಕ್ರಮವಾಗಿ ಕಮಲ, 
ಶಂಖ, ಚಕ್ರ ಮತ್ತು ಗದೆಗಳನ್ನು ಹಿಡಿದಿದ್ದಾನೆ. ಮಕರ 
ತೋರಣದಲ್ಲಿರುವ ಪಟ್ಟಿಕೆಯಲ್ಲಿ ದಶಾವತಾರದ ಚಿಕಣಿ 
ಬಿಂಬಗಳನ್ನು ಬಿಡಿಸಲಾಗಿದ್ದು ಮತ್ಸ್ಯ,' ಕೂರ್ಮ, 
ವರಾಹ, ನರಸಿಂಹ ಮತ್ತು ವಾಮನರ ಶಿಲ್ಪಗಳು ಯಥಾ 
ವತ್ತಾಗಿವೆ. ಆದರೆ ಇನ್ನೊಂದು ಭಾಗದಲ್ಲಿ ಮುಂದಿನ 
ಅವತಾರಗಳ ಶಿಲ್ಪವಿದೆ,  ಅಂಜಲಿಬದ್ದರಾದ ಭಕ್ತರ 
ಬಿಂಬಗಳನ್ನು ಬಿಡಿಸಲಾಗಿದೆ. ಮೂರ್ತಿಯ ಮುಖವು 
ನೀಳವಾಗಿದ್ದು, ಅದರ ಶಿರದಲ್ಲಿ ಕಿರೀಟ ಮಕುಟವನ್ನೂ 
ಕಿವಿಗಳಲ್ಲಿ ಮಕರಕುಂಡಲಗಳನ್ನೂ ಕಾಣಬಹುದು. ಕೊಠ 
ಳಲ್ಲಿ ಕೆಂಠಿಕೆ, ರತ್ನಮಾಲೆ, ಪದಕದ ಹಾರ, ಉರಹಾರಗಳ 
ಲ್ಲದೆ, ಯಜ್ಞೊ ೇಪವೀತ, ವೈಜಯಂತಿಮಾಲೆಗಳೂ ಇವೆ. 
ಉದರಬಂಧವು ಸುಂದರವಾಗಿದೆ. ಕಟೀಬಂಧವು 
ಪ್ರಷ್ಟಯುಕ್ತವಾಗಿದೆ. ಕೈಗಳಲ್ಲಿ ಎರಡು ಕಡಗಗಳೂ 
ಬೆರಳಿಗೆ ಉಂಗುರಗಳೂ ಇವೆ. ಕಾಲಿನಲ್ಲಿ ಅಂದಿಗೆ, 
ಗೆಜ್ಜೆ, ಕಾಲ್ಕಡಗಗಳಲ್ಲದೆ, ಕಾಲಿನ ಎಲ್ಲ ಳೂ 
ಉಂಗುರಗಳಿವೆ. ದೇವರಿಗೆ ಹಿಂದಿನಿಂದ ವಸ್ತ್ರವನ್ನು 
ಇಳಿಬಿಟ್ಟಿರುವಂತೆ ಕೆತ್ತಲಾಗಿದೆ. ಮೂಲಬಿಂಬಕ್ಕೆ 
ಸೇರಿದಂತಿರುವ ಪೀಠಭಾಗದ ಅಡಿಯಲ್ಲಿ ಅಷ್ಟದಳದ ಪದ್ಮ 
ವೊಂದನ್ನು ಬಿಡಿಸಲಾಗಿದೆ. ಈ ಬಿಂಬವನ್ನಿಟ್ಟಿರುವ 
ಪೀಠದ ಮಧ್ಯಭಾಗದಲ್ಲಿ ಅಂಜಲಿಬದ್ಧನಾದ ಗರುಡನ 
ಬಿಂಬವಿದೆ. ಈ ಬಿಂಬವು ಹೊಯ್ಸಳರ ಶೈಲಿಯದೇ 
ಆದರೂ ಹೊಯ್ಸಳರ ಕಾಲದ ಕೊನೆಯಲ್ಲಿ 
ಕೆತ್ತಲಾಗಿರುವ ಬಿಂಬವಾಗಿದ್ದಿರಬೇಕು. 


೬೫ 


ಕೈದಾಳದ ಕೇಶವ ದೇಪಾಲಯದ ವಾಸ್ತು 
ವಿನ್ಮಾಸವು ಹೊಯ್ಸಳರ ದೇವಾಲಯದಂತಿರದಿದ್ದ ರೂ 
ಇಲ್ಲಿಯ ಶಿಲ್ಪವು ಈ ಜಿಲ್ಲೆಯಲ್ಲಿ ಕಾಣಸಿಗುವ ಎಲ್ಲ 
ಕೇಶವಶಿಲ್ಬಗಳಿಗಿಂತಲೂ ಅತ್ಯಂತ ಸುಂದರವಾದುದಾಗಿದೆ. 
ಸುಮಾರು ಎರಡೂವರೆ ಆಡಿ ಎತ್ತರದ ಕಮಲ 
ಪೀಠದ ಮೇಲೆ ಕೇಶವನು ಸಮಭಂಗಿಯಲ್ಲಿ ನಿಂತಿದ್ದಾನೆ. 
ಶಿಲ್ಪಿಯು ಪೀಠವನ್ನು ಬ್ರಹ್ಮನ ಭದ್ರಪೀಠದಂತೆ ಬಿಡಿಸಿ, 
ಶಿವಲಿಂಗದ ಪಾಣವಟ್ಟದಲ್ಲಿ ಬರುವಂತೆ ಪ್ರನಾಳವನ್ನು 
ಬಲಗಡೆಗೆ ತಿರುಗಿಸಿದ್ದಾ ನೆ. ಪೀಠದ ಮಧ್ಯಭಾಗದಲ್ಲಿ 
ರುವ ಚೌಕಳಿಯಲ್ಲಿ ಕರಂಡ ಮಕುಟಧಾರಿಯಾದ 
ಗರುಡನ ಬಿಂಬವು ವಿಷ್ಣುವಿನ ಸೇವೆಗೆ ಅಂಜಲಿಬದ್ಧನಾಗಿ 
ಸಿದ್ಧ ವಾಗಿರುವಂತೆ ರೆಕ್ಕೆಬಿಚ್ಚಿ, ಮಂಡಿಯೂರಿ ಕುಳಿತಿರು 


ವಂತಿದೆ. 

ಸುಮಾರು ಆರೂವರೆ ಅಡಿ ಎತ್ತರದ 
ಸುಂದರವಾದ ಕೇಶವನ ಬಿಂಬವು ಈ ಹೀಠದ 
ಮೇಲಿದು, ಪೀಠದಿಂದ ಆರಂಭವಾಗಿರುವ 


ಅರೆಗಂಬಗಳನ್ನು ಆಧರಿಸಿ. ಮಕರತೋರಣ ಣವನ್ನು 
'ಬಿಡಿಸಲಾಗಿದೆ. ಈ ತೋರಣದಲ್ಲಿ ಎರಡು ಹಂತಗಳಿವೆ. 
ಮೊದಲನೇ ಹಂತದಲ್ಲಿ ಬಳ್ಳಿಯನ್ನು ಬಿಡಿಸಲಾಗಿದೆ. 
ಈ ಬಳ್ಳಿಗಳ ಸುರುಳಿಗಳಲ್ಲಿ ವಿಷ್ಣುವಿನ ದಶಾವತಾರದ 
'ಚಿಕಣಿಬಿಂಬಗಳಿವೆ... ಇವುಗಳು ಚಿಕ್ಕ ನಿಂಬಗಳಾದರೂ 
ಬಹು ಸ್ಪಷ್ಟ ಷ್ಟವಾಗಿ, ಅಂದವಾಗಿ ಕೆತ್ತಲ್ಪ ಟ್ಟೆ ವೆ. ಮತ್ತೆ 


ಶಿ 
ಕೂರ್ಮ ಮತ್ತು ವರಾಹಜಿಂಬಗಳು ಪ್ರಾಣಿಯ ಆಕಾರ 
ವಾಗಿಯೂ ನರಸಿಂಹನ ಬಿಂಬವು ಸಿಂಹೆವದನ 


ವಾಗಿಯೂ ಕೆತ್ತಲಾಗಿದೆ. 
ಯಂತೆ ಬಿಡಿಸಿದೆ. ಧನುರ್ಧಾರಿ ರಾಮ, ಪರಶುರಾಮ, 
ಕೃಷ್ಣರಲ್ಲದೆ, ಧ್ಯಾನಾವಸ್ಥೆ ಯಲ್ಲಿರು ಕುದುರೆಯ 
ಮೇಲೆ ಕುಳಿತಿರುವ ಕಲ್ಕಿಯ ಕೈಯಲ್ಲಿ ಕತ್ತಿ ಇದೆ. 
ಹೀಗೆ ದಶಾವತಾರಬಿಂಬಗಳು ಯಥಾಕ್ರಮವಾಗಿದ್ದು, 
ತೋರಣದ ಅಂದವನ್ನು ಹೆಚ್ಚಿಸಿವೆ. ಎರಡನೇ ಹಂತ 


ವಾಮನನನ್ನು ಯೋಗಿ 


ದಲ್ಲಿ ಸಾಮಾನ್ಯವಾಗಿ ಎಲ್ಲೆಡೆ ಕಾಣುವ ಶುಂಕುಪಿನಾ 
ಕಾರದ ಬಳ್ಳಿಯ ಸುತ್ತು ವರೆದಿದೆ. ಇಂತಹ ಮಕರ 
ತೋರಣದ ಹ [ಭಾಗದಲ್ಲಿ ಸಿಂಹಲಲಾಟವಿದ್ದು, 


ಅದರ ಕೆಳಗೆ ಕೇಶವನ 'ಬಿಂಬವಿದೆ. ` 
ಕೇಶವನ ಬಿಂಬವು ಪೀಠವೂ ಸೇರಿದಂತೆ ಸಮಾರು 
ಎಂಟೂವರೆ ಅಡಿ ಎತ್ತರದ ಬಿಂಬವಾಗಿದ್ದು, ಎತ್ತರ 


೬೬ 


ವಾದ ಮತ್ತು ಮಣಿಯುಕ್ತವಾದ ಕಿರೀಟ-ಮಕುಟವನ್ನು 


ಹೊಂದಿದೆ.': :: ಕಿರೀಟದ ಶಿಖಾಮಣಿ, ಕರ್ಣಪುಪ್ಪ, 
ಮುಕ್ತಾವಳಿಗಳನ್ನು ಬಿಡಿ ಬಿಡಿಯಾಗಿ ಬಿಡಿಸಲಾಗಿದ್ದು, 
ಸೃಷ್ಟವಾಗಿ ಗುರುತಿಸುವಂತಿದೆ. ಕೇಶವನ. ವದನವು 
ಪ್ರರುಷಗಾಂಭೀರ್ಯದಿಂದ ಕೂಡಿದೆ. ನೀಳವಾದ 


ಮುಖ, ಅಗಲವಾದ ಕಣ್ಣುಗಳು, ವಿಸ್ತಾರವಾದ ಫಾಲ, 
ನೀಳವಾದ ಮೂಗು, ಮುಂದುಬಿ ಕೆ 
ರುವ ಗಲ್ಲ ಮತ್ತು ಉದ್ದವಾದ ಕಿವಿಗಳನ್ನು ತಾಳಮಾನ 
ಪದ್ಧತಿಯಂತೆ ಪ್ರಮಾಣಬದ್ಧ ವಾಗಿ ಉತ್ತಮಪುರುಷ 
ನಂತೆ ರೂಪಿಸಲಾಗಿದೆ. ಈ ಮಂದಸ್ಮಿತ ಕೇಶವನನ್ನು 
ನೋಡಿದರೆ ಈ ಬಿಂಬವು ಪ್ರಸನ್ನಕೇಶವ ಎನ್ನುವಂತಿದೆ 
ಕೇಶವನಿಗೆ ಉದ್ದವಾದ ಕಿವಿಗಳಿದು , ಕಿವಿಯಲ್ಲಿ ಸುಂದರ 
ವಾದ ಮಕರಕುಂಡಲಗಳಿವೆ. ನ ಕೇಶವನ ದೀರ್ಫ 
ಳು ಮಣಿಯುಕ್ತವಾದ ಕೇಯೂರವೂ' ಮುಕ್ತ 
ಮುಳ್ಳ ಬಾಹುಪೂರವೂ ಇವೆ. ಕೈಯ ಬೆರಳು 
್ಲಿ ನೀಳವಾಗಿ ಬಿಡಿಸಿದ್ದು, ಉದ್ದವಾಗಿ ಚೂಪಾಗಿ 
Wi “ಉಗುರು? ುಗಳನ್ನೂ ಕಾಣಬಹುದು. ಉಗುರಿನ 
ಗಕ್ಕೆ ಶಿಲ್ಪಿಯು ಹೆಚ್ಚಿನ ಮೆರುಗನ್ನಿತಿ ದ್ದಾನೆ. ಕೈ 
ಎರಡೆರಡು ರತ್ನದ. ಕಡಗಗಳಿವೆ. 
ಇರುವ ಉಂಗುರಗಳು ವಿವಿಧ 
ಗಿವೆ. ಕೆಲವು ಬೆರಳುಗಳಲ್ಲಿ ೨.೩ ಉಂಗುರ 


ಗಳಿವೆ. ಒಂದೆಡೆ ವಂಕಿ ಉಂಗುರವಿದೆ. ಗದೆಯನ್ನು 


2 


ಹಿಡಿದಿರುವ ಮು ೦ಗೈಯ ಮೇಲಿರುವ ಮುಂಗೈ ಆಭರಣ 
ವನ್ನು ಮುತ್ತಿನ ಎಳಿ ಳಿಂದ ರೂಪಿಸಲಾಗಿದೆ, 
ಚತುರ್ಭುಜನಾದ ಕೇಶವನು ತನ್ನ ಕೈಗಳಲ್ಲಿ ಕ್ರಮ 
- ವಾಗಿ ಕಮಲ, ಶಂಖ, ಚಕ್ರ ಮತ್ತು ಗದೆಗಳನ್ನು 
ಹಿಡಿದಿದ್ದಾನೆ. ಇಲ್ಲಿ ಶಿ ಚಾ ಯ ಬಿಡಿಸಿ 
ರುವ "ರೀತಿಯು ಗಮನಾರ್ಹವಾಗಿದೆ... ಆಯುಧಗಳಿಗೆ 


ಗಿದ 
ಆಲಂಕಾರಿಕ ಹಿಡಿಕೆಗಳನು ಬಿಡಿನದಾ ನೆ. ಚಕ್ರೆ-ಶಂಖ 


ಸಲಾಗಿದೆ. ಗದೆಗೂ ಹಿಡಿಕೆ ಇದೆ ಆದರೆ ಶಿಲ್ಪಿಯು 
ಪದ್ಮವ ವನ್ನು ಬಿಡಿಸುವಾಗ ಕಮಲದ ಒಂದೊಂದು ದಳ 


ವನ್ನೂ ಬಿಡಿಬಿಡಿಯಾಗಿ ಮೂಡಿಸಲು ಯತಿ ಸಿರುವನು 
ನ 


ಪದ್ಮದ ಉದ್ದ ವಾಹ. ದಂಟಿನ - ಭಾಗವನ 


ಗಿದೆ. ಇದರಿಂದ ದೂರದಿಂದ 
ಯಂತೆ ಕಾಣಿಸುತ್ತದೆ. 


ಯುಕ್ತ ವಾಗಿ ಬಿಡಿಸಲಾ 
ಇದು ಒಂದು ಹೂಬ ಬಳ್ಳಿಯಂ 


ಕೇಶವನ ಕೊ ಇರಳಿನಲ್ಲಿ ಒಂದು ಕಂಠಿಕೆ, ಪದಕದ 
ಹಾರ, ತುಳಸಿಮಣಿಯ ಉರಮಾಲೆ, ಯಜ್ಞೊ ಪವೀತ 
ಲ್ಲ ಲೆಗಳಿದ್ದು 4 ಎಎ ವಿನಾ 


ಹಾಗೂ ವೈಜಯ ಸುಂತಕಿಮಾ 


ಸ 
ಗಳಿಂದ ಕೂಡಿವೆ. ಮುತ್ತಿನ ಮತ್ತೊ ೦ದು ಯಜ್ಞೋಪ 
ವೀತವನ್ನು ಅಂದಕ್ಕಾಗಿ ಬಿ: ಡಿಸಲಾಗಿದೆ. ಅನೇಕ ಹಾರ 


ಗಳ ಮಧ್ಯ ಸೇರಿಹೋಗಿರುವ ಕೇಶವನ ಉದರಬಂಧದ 
ವಿನ್ಯಾಸವು ಮರೆಯಾಗಿದೆ. ಈ ಬಿಂಬದಲ್ಲಿ ಕಾಣುವ 
ಉರಧಾಮವನ್ನು ಕರ್ಣಪುಷ್ಪಗಳಿಂದಲೂ ಸಿಂಹವ 
ದಿಂದಲೂ ಮುಕ್ತಾವಳಿಗಳಿಂದಲೂ ಚಿತ್ರಿಸಲಾಗಿದ್ದು, 
ಬಿಡಿಬಿಡಿಯಾಗಿ ಚಿತ್ತಾರವುಳ್ಳೆದ್ದಾಗಿಯೂ ಸುಂದರ 
ವಾದುದಾಗಿಯೂ ಇದೆ. ಕೇಶವನ ಊರುಗಳನ್ನು 
ನೀಳವಾಗಿ ಬಿಡಿಸಿದೆ. ಮೊಣಕಾಲಿನಲ್ಲಿ ದಪ್ಪದಾದ 
ರತ್ನದ ಕಾಲ್ಮಡಗಗಳೂ ವಂಕಿಯೂ ಪಾದಗಳ ಮೇಲೆ 
ಪಾದಜಾಲಕವೂ ಇವೆ. ವಿರಾಮವಾಗಿ ನಿಂತಂತಿರುವ 
ಕಾಲುಗಳ ಎಲ್ಲ ಬೆರಳುಗಳಲ್ಲಿಯೂ ಉಂಗುರಗಳಿವೆ. 
ಅಡಿಯಿಂದ ಮುಡಿಯವರೆಗೆ ಈ ಬಿಂಬವು ಸುಮಾರು 
೫ ಆಡಿ ೬ ಅಂಗುಲ ಎತ್ತರವಿದ್ದು, ಅಷ್ಟತಾಳ ಪ್ರಮಾಣ 


(5 


ದಲ್ಲಿ ಬಿಡಿಸಲಾಗಿದೆ. ಧೀರ ನಿಲುವಿನ ಈ ಬಿಂಬವನ್ನು 
ರೂಪಮಂಡಣದ ಲಕ್ಷಣಗಳ ಮೇರೆಗೆ ನಿರ್ಮಿಸಲಾಗಿದೆ. 


ರಾ ಕಾರಾ ಭರ ರರ ರಾ ಹಾ “3 
ಕೇಶವನ ಬಲಭಾಗದಲ್ಲಿ ಪಾದದ ಬಳಿ ಸುಮಾರು 


pa 
ಣಿ 


ಯು ದ್ವಿಭಂಗಿಯನ್ಲಿ ಸ್ಥಾನೀಕಳಾಗಿದ್ದಾಳೆ ; ಕರಂಡ 
ಕುಟ್ಕ,, ಮಕರಕುಂದಲ, ಕಂಠಿಕೆ, ಉರಹಾರ. 
ಮೇಖಲೆಗಳನ್ನು ಧರಿಸಿದ್ದಾಳೆ. 
ಭುಜೆಯಾದ ಭರ್ಭಾಃ ತನ್ನ ಬಲಗೈ ಯಲ್ಲಿ pe 
ಲ್ಲಿ ಕಳಶವನ್ನೂ ಹಿಡಿದಿದ್ದಾ ಫ್ರಿ 

ನರಸಿಪುರ ಭೂದೇನಿಯ ಸಿ೦ಬವು ಹಗ 


೧ 

Ke 

ಣು ಗೆ ಇ ೨ ಹ್ತ 
ಎಡಭಾಗದಲ್ಲಿದೆ. . ಯಥೋಚಿತವಾದ ಎಲ್ಲ ಆಭರಣ 


ಗಳನ್ನೂ ಧರಿಸಿರುವ ದೇವಿಯ ಕೈಗಳಲ್ಲಿ ಫಲ, ಪಾಶ 
ಗಳಿವೆ. ಒಟ್ಟಿನಲ್ಲಿ, ಕೇಶವನ ಬಿಂಬವು ಸುಂದರ 
ವಾಗಿದ್ದು, ಚೆನ್ನಕೇಶವ ಎನ್ನಿಸಿದೆ. 


ಕೈದಾಳದ ಈ ಕೇಶವಬಿಂಬವು ಬೇಲೂರಿನ, 
ಚೆನ್ನಕೇಶವ ದೇವಾಲಯದ ಮೂಲಬಂಬಕ್ಕಿಂತಲೂ? 
ಕಪ್ಪೆಚೆನ್ನಿಗರಾಯನ ಗುಡಿಯಲ್ಲಿರುವ ಅದೇ ಹೆಸರಿನ 


ಬಿಂಬವನ್ನು ಹೋಲುತ್ತದೆ ಈ ಚೆನ್ನಿಗರಾಯನ 
ಬಿಂಬವು ಮೂಲಬಿಂಬಕ್ಕಿಂತ ಹೆಚ್ಚು ಸುಂದರ 


ವಾಗಿದೆ, ಕಪ್ಪೆಚೆನ್ನಿಗರಾಯನ ಬಿಂಬದ ಮಾದರಿ 
ಯಲ್ಲಿಯೇ ನಂತರದಲ್ಲಿ ವಿಜಯನಾರಾಯಣನ “ಬಿಂಬ 
ವನ್ನು ಕೆತ್ತಿರುವರೆಂಬ ಐತಿಹೃವಿದ್ದು, ಶಿಲ್ಪ ವನ್ನು 
ಗಮನಿಸಿದರೆ ಇದು ಸತ್ಯವೆಂದು ತಿಳಿದುಬರುತ್ತದೆ. 


ಕಪ್ಪೆ ಚೆನ್ನಿಗರಾಯನ ` ಬಿಂಬವು ಅರೆಗಂಬಗಳನ್ನಾ 
ಧರಿಸಿರುವ ಮಕರತೋಕಣದ ಅಡಿಯಲ್ಲಿ ಸಮಭಂಗಿಯಲ್ಲಿ 
ಸ್ಥಾನೀಕವಾಗಿರುವ ಬಿಂಬವಾಗಿದೆ.' ಮಕರತೋರಣದಲ್ಲಿ 
ಎರಡು ಪಟ್ಟಿಕೆಗಳಿದ್ದು, ಮೊದಲನೇ ಸಾಲಿನಲ್ಲಿ ವಾಹನ 
ಗಳನ್ನೇರಿರುವ ಅಷ್ಟದಿಕ್ಟಾಲಕರ ಉಬ್ಬುಶಿಲ್ಪಗಳಿವೆ. 
ಎರಡನೇ ಪಟ್ಟಿಕೆಯಲ್ಲಿ ಬಳ್ಳಿಯ ಸುರಳಿಗಳ ಮಧ್ಯೆ ವಿಷ್ಣು 
ವಿನ ದಶಾವತಾರದ ಚಿಕಣಿಬಿಂಬಗಳನ್ನು ಬಿಡಿಸಲಾಗಿದೆ. 
ಮತ್ಸ್ಯ, ಕೊರ್ಮ, ವರಾಹ-ಈ ಬಿಂಬಗಳು 
ರದಲ್ಲಿವೆ. ನರಸಿಂಹನಿಗೆ ಸಿಂಹಮುಖ . 


ಪ್ರಾಣಿಯ ಆಕಾ 
ಎದೆ. ವಾಮನನನ್ನು ಧ್ಯಾನಾಸಕ್ತ ಯೋಗಿಯಂತೆ ಬಿಡಿಸ 


ಲಾಗಿದೆ. ಮುಂದೆ ಮ ಧನುರ್ಧಾರಿಯಾಗಿ 
ದ್ದಾ ನೆ... ಪರಶುರಾಮ ಮತ್ತು ಷ್ಣರ ನಂತರ ಬುದ್ಧ 
ನನ್ನು ಯೋಗಿಯಂತೆ ಬಿಡಿಸಿ ಸಿದ್ದ ಹ ಯು ಕುದುರೆಯ 
ಮೇಲೆ ಕುಳಿತಿರುವಂತೆ ಬಿಡಿಸಿದೆ ಮಕರತೋರಣದ 


ವ್ಯಾಳಿಯ ಮೇಲೆ ಎರಡೂ ಕಡೆ ಸಕಾ ರೆ 
ಕಪ್ಪೆಚೆನ್ನಿಗರಾಯನೆಂದು* ಕರೆಯಲಾಗುವ ಈ 

ಮುಖವು ಕೇಶವ ದೇವಾಲಯದ ಚಿನ್ನ 

ಕೇಶವನ ಮುಖದಂತಿರದೆ, ಇದು ಏಕತಾಳ ಪ್ರಮಾಣ 


7. ಬೇಲೂರಿನ ಕೇಶವ ದೇವಾಲಯದ ಮೂಲಬಿ ಸಿಂಬವನ್ನು ಚೆನ್ನ ಕೇಶವ ಅಥವಾ ವಿಜಯನಾರಾಯಣ ಎಂದು ಕರೆಯುವರು. 
8, ಈ ಶಿಲ್ಪವು ದೋಷಯುಕ್ತ ವಾಗಿದ್ದಿ ತೆಂ ದೂ ಉದರಭಾಗದಲ್ಲಿ ಕಪ್ಪೆ ಇದ್ದಿ ತೆಂದೂ ಕಲ್ಪಿಸಲಾಗಿರುವ ಕಥೆಯು ಕೇವಭ 


ಕಾಲ ನಿಕವಾದುದು. ಶಿಲ್ಪದ ಉದರಭಾಗವು ಸ್ವಲ್ಪವೂ 


ಇತಿಹಾಸ ದರ್ಶನ 


ವೂ ಹುಕ್ಕಾ RA ಇರುವುದನ್ನು ಈಗಲೂ ಕಾಣಬಹಾದಾಗಿದೆ. 


೭೬೭ 


ದಲ್ಲಿ ಬಿಡಿಸಲಾಗಿರುವ ಗಂಭೀರವಾದ : ಪುರುಷವದನ 
ವಾಗಿದೆ. ಶಿರದಲ್ಲಿ ಮಣಿಯುಕ್ತವಾದ ಕಿರೀಟ-ಮಕುಟ 
ವಿದೆ... ಕಿವಿಗಳಲ್ಲಿ ಉದ್ದವಾದ ಮಕರಕುಂಡಲಗಳನ್ನೂ 
ತೋಳಿನಲ್ಲಿ ಮಣಿಮಾಲೆಯ ಬಾಹುಪೂರವನ್ನೂ ಆಂದ 
ವಾದ ಕೇಯೂರಗಳನ್ನೂ ಕಾಣಬಹುದು. ಕೈಗಳಲ್ಲಿ 
ರತ್ನಖಚಿತ ಕಡಗಗಳೂ ಬೆರಳುಗಳಲ್ಲಿ ಆಂಗುಲೀಯಕವೂ 
ಇದ್ದು, ಶಿಲ್ಪಿಯು ಬಿಂಬಕ್ಕೆ ಸುಂದರವಾದ ಮುಂಗೈ 
ಆಭರಣವನ್ನು ತೊಡಿಸಿದ್ದಾನೆ. ಹಾಗೆಯೇ, ಕೊರಳಿ 
ನಲ್ಲಿ ಕಂಠಿಕೆ, ಉರಹಾರ, ಪದಕದ ಹಾರ ಮತ್ತು ತುಳಸಿ 
ಮಾಲೆಗಳಿವೆ. ಯಜ್ಞೋಪವೀತ, ವೈಜಯಂತಿಮಾಲೆ 
ಗಳನ್ನೂ ಕಾಣುತ್ತೇವೆ. ಈ ಬಿಂಬದ ಉರಧಾಮವು 
ಸುಂದರವಾದ ಪುಷ್ಪಾಲಂಕೃತವಾದುದಾಗಿದೆ. ಕಾಲಿನಲ್ಲಿ 
ಕಾಲ್ಮಡಗ, ವಂಕಿ, ಪಾದಜಾಲಕಗಳಲ್ಲದೆ, ಕಾಲಿನ 
ಬೆರಳುಗಳಲ್ಲೂ ಉಂಗುರಗಳಿವೆ. 


ಈ ಕೇಶವನ ಎಡಭಾಗದಲ್ಲಿ ಭೂದೇವಿಯು ದ್ವಿಭಂಗಿ 
ಯಲ್ಲಿ ನಿಂತಿದ್ದು, ಕರಂಡ ಮಕುಟವನ್ನು ಧರಿಸಿದ್ದಾ ಲೆ 
ದೇವಿಯ ಬಿಂಬವು ಸುಮಾರು ಎರಡೂವರೆ ಅಡಿ ಎತ್ತರ 

ಇಗಿದೆ. ಚಿಕ್ಕ ಬಿಂಬವಾದರೂ ಶಿಲ್ಪಿಯು ದೇವಿಗೆ 
ಯಥೋಚಿತವಾದ ಎಲ್ಲ ಆಭರಣಗಳನ್ನಿಟ್ಟು ಅಂದ 
ಗೊಳಿಸಿದ್ದಾನೆ. ದೇವಿಯು ತನ್ನ ಕೈಗಳಲ್ಲಿ ಕಳಶ ಮತ್ತು 
ಪಾಶಗಳನ್ನು ಹಿಡಿದಿದ್ದಾ ಛೆ ದೇವನ ಬಲಭಾಗದಲ್ಲಿ 

ನಿಂತಿರುವ ದೇವಿಯೇ ಶ್ರೀದೇವಿ... ಈಕೆಯೂ ದ್ವಿಭಂಗಿ 
ಯಲ್ಲೇ ನಿಂತಿದ್ದಾಳೆ. ಯಥೋಚಿತವಾದ ಆಭರಣ 
ಗಳನ್ನೂ ಕರಂಡ ಮಕುಟವನ್ನೂ ಧರಿಸಿದ್ದಾ ಳಿ 
ಈಕೆಯ ಬಲಗೈಯಲ್ಲಿ ಕಳಶವೂ ಎಡಗೈಯಲ್ಲಿ ಕಮಲವೂ 
ಇವೆ, ಈ ದೇವಿಯರಿಬ್ಬರ ಬಳಿಯೂ ಚಾಮರಧಾರಿಣಿ 
ಯರ ಶಿಲ್ಪಗಳನ್ನು ಬಿಡಿಸಿದೆ. ಹೀಗೆ ಶ್ರೀದೇವಿ-ಭೂ 
ದೇವಿಯರ ಸಹಿತ ಚಾಮರಧಾರಿಣಿಯರಿಂದ ಸೇವಿಸಲ್ಪ ಡು 
ತ್ತಿರುವ ಕೇಶವನ ಬಿಂಬವು. ಗರುಡಪೀಠದ ಮೇಲಿದ್ದು $ 
ಅತ್ಯಂತ ಸುಂದರವಾದುದಾಗಿದೆ. ಈ ಎಲ್ಲ ಲಕ್ಷಣಗಳನ್ನೂ 
ಕೈದಾಳದ ಕೇಶವನ ಶಿಲ್ಪದಲ್ಲಿ ಕಾಣಬಹುದು. 


ಕೈದಾಳದ ಕೇಶವನ ಬಿಂಬವನು ಬೇಲೂರಿನ 


£3 


ಕೇಶವ ದೇವಾಲಯದ ಮೂಲಬಿಂಬವಾದ ಚೆನ್ನಕೇಶವ 
ಕಂಡುಜರುವ ` ಕೆಲವು 


ಶಿಲ್ಪದೊಂದಿಗೆ ಹೋಲಿಸಿದಾಗ 
ವ್ಯತ್ಯಾಸಗಳು ಈ ಮುಂದಿನಂತಿವೆ : ` 


೬೮ 


(೨ 


ಡಿ 


ತ ಕೇಶವಶಿಲ್ಪದ '` 


ಬೇಲೂರಿನ ಕೇಶವನ ಶಿಲ್ಪದ ಮುಖಭಾವವು 
ದುಂಡಗಿರುವ ಸ್ತ್ರೀವದನದಂತೆ ಲಾವಣ್ಯ ಮತ್ತು 
ಮಾಧುರ್ಯವನ್ನು ಸೂಸುತ್ತಿದ್ದರೆ, ಕೈದಾಳದ 
ಮುಖವು ನೀಳವಾಗಿದ್ದು, 
ಗಾಂಭೀರ್ಯದಿಂದ ಕೂಡಿದೆ. 


ಬೇಲೂರಿನ ಕೇಶವನ ದೇಹಪ್ರಮಾಣವು ಸಪ್ತ 
ತಾಳದ ಬಿಂಬವಾಗಿದ್ದರೆ, ಕೈದಾಳದ ಬಿಂಬವು 
ಅಷ್ಟಮ ತಾಳದ ಬಿಂಬವಾಗಿದೆ. 


ಬೇಲೂರಿನ ಕೇಶವಶಿಲ್ಪವು ಪೂರ್ವಾಭಿಮುಖ 
ವಾಗಿದ್ದರೆ, ಕೈದಾಳದ ಶಿಲ್ಪವು ಪಶ್ಚಿ ಮಾಭಿ 
ಮುಖವಾಗಿದೆ. 


ಬೇಲೂರಿನ ಕೇಶವನ ಶಿಲ್ಪದಲ್ಲಿ ದೇವಿಯರ ಬಿಂಬ 
ಗಳ ಬಳಿ ಚಾಮರಧಾರಿಣಿಯರ ಬಿಂಬಗಳೂ 
ಇವೆ. ಕೈದಾಳದ ಶಿಲ್ಪದಲ್ಲಿ ಚಾಮರಧಾರಿಣಿ 
ಯರ ಬಿಂಬಗಳಿಲ್ಲ. 


ಕೈದಾಳದ ಕೇಶವನು ಧರಿಸಿರುವ ಆಯುಧಗಳಲ್ಲಿ 
ಚಕ್ರದ ವಿನ್ಯಾಸವು ಬೇಲೂರಿನ ಕೇಶವನ ಬಿಂಬ 
ದಲ್ಲಿರುವುದಕ್ಕಿಂತಲೂ ಸ್ವಷ್ಟವಾಗಿಯೂ ' ಅಂದ 
ವಾಗಿಯೂ ಮೂಡಿಬಂದಿದೆ. 


ಬೇಲೂರಿನ ಕೇಶವನ ಬಿಂಬದ ಪ್ರಭಾವಳಿ(ಮಕರ 
ತೋರಣ)ಯಲ್ಲಿ ನಾಲ್ಕು ಹಂತಗಳಿವೆ. 
ಕೈದಾಳದ ಬಿಂಬದ ಪ್ರಭಾವಳಿಯು ಕೇವಲ 
ಎರಡು ಹೆಂತದ್ದಾಗಿದೆ. 


ಕ್ಕಿಂತಲೂ ಕೈದಾಳದ ಶಿಲ್ಪವು 
ಕುಸುರಿ ಕೆಲಸದಿಂದ ಕೂಡಿದ್ದು , ಹೊಯ್ದಳರ 
ಅತಿಯಾದ ಅಲಂಕಾರದ ಸೌಂದರ್ಯವನ್ನು 


ಸ್ಪಷ್ಟವಾಗಿ ಬಿಂಬಿಸುತ್ತದೆ. 


` ಬೇಲೂರಿನ ಪೀಠವು ಅತಿ ಎತ್ತರವಾಗಿದ್ದು, 


ಮೂರ್ತಿಯ ಆಂಗಾಂಗ ವಿನ್ಯಾಸದ ಬಗೆಗೆ ಸ್ಪಷ್ಟ 
ವಾದ ಕಲ್ಪನೆ: ಬರುವಂತಿಲ್ಲ. ಆದರೆ ಕೈದಾಳದ 


ಇತಿಹಾಸ ದರ್ಶನ 


ಶಿಲ್ಪದ ಅಂಗವಿನ್ಯಾಸವು ಹೆಚ್ಚು ಸಮಂಜಸ 
ವಾಗಿದೆ. 


ಹೀಗೆ ಕೈದಾಳದ ಶಿಲ್ಪವನ್ನು ಹಲವು ನಿಟ್ಟಿನಿಂದ 
ಗಮನಿಸಿದರೆ, ಬೇಲೂರಿನ ಚೆನ್ನಕೇಶವನ ಶಿಲ್ಪಕ್ಕಿಂತಲೂ 
ಅದು ಸಾಕಷ್ಟು ಸುಂದರವಾದುದೆಂದು ಮನದಟ್ಟಾಗು 
ತ್ತದೆ... ತುಮಕೂರು ಜಿಲ್ಲೆ ಮಾತ್ರವಲ್ಲದೆ, ಇಡೀ 


ಇತಿಪೂಸ ದರ್ಶನ 


ಕರ್ನಾಟಕವೇ 


ಇಂತಹ ಅನುಪಮ ಶಿಲ್ಪದ ಬಗೆಗೆ 
ಹೆಮ್ಮೆ ಪಡಬೇಕಾಗುತ್ತದೆ. ಕಡೆಯ ಮಾತೆಂದರೆ, 
ಹೊಯ್ಸಳರ ಮೂರ್ತಿಶಿಲ್ಪದ ಅಧ್ಯಯನ ಮಾಡುವಾಗ 
ಮೇಲೆ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೈದಾಳದ 
ಕೇಶವಶಿಲ್ಪವನ್ನು ಕುರಿತು ವಿವರವಾಗಿ 
ಪರಿಶೀಲಿಸಬಹುದಾಗಿದೆ. 


ಇನ್ನಷು 
ಸ್ತ ನ 


